ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 16-03-2021 ಪ್ರಶ್ನೆ ಸ೦ಖ್ಯೆ: 1170 (1401) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಎಸ್‌.ನಾಗರಾಜ್‌(ಸ೦ದೇಶ್‌ನಾಗರಾಜ್‌)(ಸ್ನ್ಥಳೀಯಸಂಸ್ಥೆಗಳಕ್ನೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ನಗರಾಭಿವೃದ್ಧಿ ಸಚಿವರು 
ವಿಷಯ : ಮೈಸೂರು ಪುರಭವನದಲ್ಲಿ ವಾಹನ ನಿಲ್ಮಾಣ ನಿರ್ಮಾಣದ ಬಗ್ಗೆ 
(ಅ) ಮೈಸೂರು ರಂಗಾಚಾರುಲು ಪುರಭವನದ ಆವರಣದಲ್ಲಿ ನೆಲಮಹಡಿ ವಾಹನ 
ನಿಲುಗಡೆ ನಿರ್ಮಾಣ ಕಾಮಗಾರಿ ಕಳೆದ ಹತ್ತು ವರ್ಷಗಳಿಂದ ನೆನೆಗುದಿಗೆ ಬೀಳಲು 


ಕಾರಣಗಳೇನು ; ಈ ಯೋಜನೆಯ ರೂಪುರೇಷೆಗಳೇನು ; ನಿರ್ಮಾಣ ಕಾಮಗಾರಿಯ 
ಅಂದಾಜು ವೆಚ್ಚ ಎಷ್ಟು ; 


(ಆ) ಈ ಕಾಮಗಾರಿಯನ್ನು ಪುನರ್‌ ಪರಿಶೀಲಿಸಿ, ಹೊಸದಾಗಿ ಅಂದಾಜು ಸಿದ್ದಪಡಿಸಿ, 
ಪುನಃ ಟೆಂಡರ್‌ ಕರೆಯಲು ಕ್ರಮ ತೆಗೆದುಕೂಳ್ಳಲಾಗಿದೆಯೇ; ಈ ಕಾಮಗಾರಿಯನ್ನು 
ಪೂರ್ಣಗೊಳಿಸಲಾಗುವುದು ಯಾವಾಗ; 


(೪) ಪುರಭವನದ ಹೊರ ಆವರಣವನ್ನು ಸುಂದರವಾಗಿ ಅಭಿವೃದ್ಧಿಪಡಿಸಲು ಕ್ರಮ 
ಜರುಗಿಸಲಾಗುವುದೇ? 


